ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


97+98 

ಶ್ರೀ ಹೆಚ್‌.ಎಂ.ರೇವಣ್ಣ 
15/07/2019 

ಮಾನ್ಯ ಸಮಾಜ ಕಲ್ಯಾಣ ಸಚಿವರು 


ಕಸ ವಿಷಯ ಉತ್ತರ 

ಅ)'ರಾಜ್ಯದಲ್ಲೆ ಎಷ್ಟು`ನಂದುಳಿದ ವರ್ಗಗಳ ಕರ್ನಾಟಕ ವಸತಿಶಿಕ್ಷಣ' ಸಂಸ್ಥೆಗಳ ಸಂಘದ 
ನವೋದಯ ಮಾದರಿ ವಸತಿ | ಅದೀನದಲ್ಲಿ 167 ಹಿಂದುಳಿದ ವರ್ಗಗಳ 
ಶಾಲೆ/ಮೊರಾರ್ಜಿ ದೇಸಾಯಿ ವಸತಿ | (ನವೋದಯ ಮಾದರಿ) ಮೊರಾರ್ಜಿ 
ಶಾಲೆಗಳು ಕ್ರೈಸ್‌ ಅಡಿಯಲ್ಲಿ | ದೇಸಾಯಿ/ಅಟಲ್‌ ಬಿಹಾರಿ ವಾಜಪೇಯಿ/ಇಂದಿರಾ 
ಕಾರ್ಯನಿರ್ವಹಿಸುತ್ತಿವೆ; ಗಾಂಧಿ ವಸತಿ ಶಾಲೆ ಮತ್ತು ಕಾಲೇಜುಗಳು 


ಕಾರ್ಯನಿರ್ವಹಿಸುತ್ತಿವೆ. 


ಆ) 


2018-09ನೇ ಸಾಲಿನಲ್ಲಿ ಸದರ ಪಾಕಗಳಗ 
ಸಕಾಲದಲ್ಲಿ ಸಮವಸ್ತ ಪಠ್ಯಪುಸ್ತಕ, ಲೇಖನ 
ಸಾಮಗ್ರಿ, ಹಾಸಿಗೆ ಹೊದಿಕೆ ಇತ್ಯಾದಿ ಅಗತ್ಯ 
ವಸ್ತುಗಳನ್ನು ಜುಲೈ 2019ರೊಳಗೆ 
ಪೂರೈಸಲಾಗಿದೆಯೇ; 


ಇ) 


ಇಲ್ಲದಿದ್ದಲ್ಲಿ ಕಾರಣಗಳ್‌ನುಾ (ವಿವರ 
ನೀಡುವುದು) 


) 


2) 


3) 


4) 


5) 


6) 


ಪಠ್ಯಪುಸ್ತಕ: `ಪಠ್ಯ ಮಸ್ತಕ ಪೂರೈಕೆಗೆ" ಮೇ 2018 
ರಲ್ಲಿ ವಸತಿ ಶಾಲೆ/ಾಲೇಜುಗಳಿಗೆ ಅನುದಾನ 
ಬಿಡುಗಡೆ ಮಾಡಲಾಗಿದ್ದು, ಪಠ್ಯಪುಸ್ತಕಗಳನ್ನು 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ಸ್ಥಳೀಯವಾಗಿ 
ಖರೀದಿಸಿ, ಪೂರೈಕೆಗೆ ಕ್ರಮವಹಿಸಲಾಗಿದೆ. 

ಶುಚಿ ಸಂಭ್ರಮ ಕಿಟ್‌: ವಸತಿ ಶಾಲಾ/ಕಾಲೇಜುಗಳಿಗೆ 
ಶುಚಿ ಸಂಭ್ರಮ ಕಿಟ್‌ಗಳನ್ನು ಜುಲೈ 2019ರೊಳಗೆ 
ಪೂರೈಕೆ ಮಾಡಲಾಗಿದೆ. 

ಸಮವಸ್ತ್ಪ: ವಸತಿ ಶಾಲಾ/ಕಾಲೇಜುಗಳಿಗೆ 
ಸಮವಸ್ವೆಗಳನ್ನು ಜನವರಿ 2019ರಲ್ಲಿ ಪೂರೈಕೆ 
ಮಾಡಲಾಗಿದೆ. 

ಲೇಖನ ಸಾಮಗ್ರಿ: ವಸತಿ ಶಾಲಾ/ಕಾಲೇಜುಗಳಿಗೆ 
ನೋಟ್‌ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು 
ಮಾರ್ಚ್‌ 2019 ರ ಮಾಹೆಯಲ್ಲಿ ಪೂರೈಕೆ 
ಮಾಡಲಾಗಿದೆ, 

ಹಾಸಿಗೆ ಹೊದಿಕೆ: 2018-19ನೇ ಸಾಲಿನಲ್ಲಿ 
ಬೇಡಿಕೆಯಿರುವ ವಸತಿ ಶಾಲಾಗಾಲೇಜುಗಳಿಗೆ 
54000 ಹಾಸಿಗೆ ಮತ್ತು 58000 ದಿಂಬುಗಳನ್ನು 
ಸರಬರಾಜು ಮಾಡಲಾಗಿರುತ್ತದೆ. 

2018-19ನೇ ಸಾಲಿನಲ್ಲಿ ವಸತಿ 
ಶಾಲಾ/ಕಾಲೇಜುಗಳಿಗೆ ಪೀಠೋಪಕರಣಗಳನ್ನು 
ಒದಗಿಸಲು ಟೆಂಡರ್‌ ಕರೆಯಲಾಗಿತ್ತು ಸದರಿ 
ಟೆಂಡರ್‌ ಪ್ರಕ್ತಿಯೆ ವಿರುದ್ಧ ಮಾನ್ಯ ಉಚ್ಛ 
ನ್ಯಾಯಾಲಯದಲ್ಲಿ ಧಾವೆಯಿದ್ದುದರಿಂದ ನಿಗಧಿತ 
ಸಮಯದಲ್ಲಿ ಸರಬರಾಜು ಮಾಡಲು 
ಏಳಂಬವಗಿರುತ್ತದೆ. 


7) ವಸತಿ ಶಾಲಾ/ಕಾಲೇಜುಗಳ ಅಗತ್ಯ 
ನಿರ್ವಹಣೆಗಾಗಿ ಸ್ವಂತ ಕಟ್ಟಡ ಹೊಂದಿರುವ ವಸತಿ 
ಶಾಲಾ/ಕಾಲೇಜುಗಳಿಗೆ ವಾರ್ಷಿಕ ರೂ. 100 
ಲಕ್ಷಗಳನ್ನು ಹಾಗೂ ಬಾಡಿಗೆ ಕಟ್ಟಡ ಹೊಂದಿರುವ 
ವಸತಿ ಶಾಲಾ/ಕಾಲೇಜುಗಳಿಗೆ ರೂ. 50000 
ಗಳನ್ನು ಬಿಡುಗಡೆಗೊಳಿಸಲಾಗಿದೆ. 


ಈ ಮೇಲ್ಕಂಡ ಕ್ರಸಂ. (0) ರಿಂದ (06) 
ರವರೆಗಿನ ಮೂಲಭೂತ ಸೌಕರ್ಯಗಳನ್ನು ಈಗಾಗಲೇ 
ಪೂರೈಸಲಾಗಿದೆ. 


ಸಕಇ 85 ಮೊದೇಶಾ ೭೦1೨ 


( 


೯) 
'ಲ್ಯಾಣ ಸಚಿವರು 


